ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1331 
2. ಸದಸ್ಯರ ಹೆಸರು 
3. ಉತ್ತರಿಸಬೇಕಾದ ದಿನಾಂಕ 


4. ಉತ್ತರಿಸುವ ಸಚಿವರು 


ಶ್ರೀ ನಸೀರ್‌ ಅಹ್ಮದ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
23.09.2021 
ಮಾನ್ಯ ಮುಖ್ಯ ಮಂತ್ರಿಯವರು 


ಅ) 
ದಿನಗೂಲಿ ' ನೌಕರರಾಗಿ ಸೇರಿದ್ದ ನೌಕರರಿಗೆ 
ಸಂಬಂಧಪಟ್ಟಂತೆ ಸುಪ್ರೀರ ಕೋರ್ಟ್‌ ಆದೇಶ 
ಸಂಖ್ಯೆ: ಸಿಎ ನಂ.3595-3612/1999 ದಿನಾಂಕ. 
10.04.2006 ಸರ್ಕಾರವು 
'ಕೈಗೊಂಡಿರುವ ಕ್ರಮ ಮತ್ತು ಹೊರಡಿಸಿರುವ 
ಸುತ್ಲೋಲೆಗಳ ಪ್ರತಿಗಳನ್ನು ನೀಡುವುದು; 


ರೀತ್ಯಾ 


ಆ) ಸದರಿ" ಆದೇಶದ ರೀತ್ಯಾ ವಾಣಿಜ್ಯ ತೆರಿಗೆ 
ಇಲಾಖೆಗೆ ಸಂಬಂಧಪಟ್ಟಂತೆ ಕೈಗೊಂಡಿರುವ 
ಕ್ರಮಗಳೇನು ಹಾಗೂ ಈ ಸಂಬಂಧ ಆರ್ಥಿಕ 
ಇಲಾಖೆಯವರು ನೀಡಿರುವ ಅಭಿಪ್ರಾಯವೇನು 


ಮಾಹಿತಿ ಒದಗಿಸುವುದು 


ದಿನಾಂಕ: ೦1.೦7.1984ರ ನಂತರ [1 


1.೦1.1984ರ ನಂತರ ದಿನಗೂಲಿ ಸೌಕರರಾಗಿ' 
ಸೇರಿದ್ದ ಸೌಕರರಿಗೆ ಸಂಬಂಧಪೆಟ್ಟಂತೆ ಮಾನ್ಯ ಸರ್ವೋಚ್ಚ 
ನ್ಯಾಯಾಲಯವು ಉಮಾದೇವಿ ಪ್ರಕರಣದಲ್ಲಿ ದಿನಾಂಕ: 
10.04.2006 ರಂದು ನೀಡಿರುವ ತೀರ್ಪಿನ ಹಿನ್ನೆಲೆಯಲ್ಲಿ 
ಸರ್ಕಾರವು ಈ ಕೆಳಕಂಡ ಸುತ್ಲೋಲೆಗಳನ್ನು 
ಹೊರಡಿಸಿರುತದೆ. (ಪ್ರತಿಗಳನ್ನು ಅನುಬಂಧದಲ್ಲಿ 


ಸು 
y 


13.11.2006 ' : ; 
ಉಮಾದೇವಿ ಪ್ರಕರಣದ ತೀರ್ಪಿನ ಪರಿಣಾಮಗಳನ್ನು 
ಪರಿಶೀಲಿಸಿ ದಿನಗೂಲಿ ನೌಕರರ ಸೇವಾ ಸಕ್ರಮಾತಿಗೆ 
' ಸಂಬಂಧಿಸಿದಂತೆ ಸಚೆವ ಸಂಪುಟ ಉಪ ಸಮಿತಿಯ 
ಶಿಫಾರಸ್ಸಿನ ಮೇರೆಗೆ ಸರ್ಕಾರವು ಕರ್ನಾಟಕ ದಿನಗೂಲಿ 
. ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ-2012 ಅನ್ನು 
~- ಜಾರಿಗೆ ತಂದಿರುತ್ತದೆ. , 
ಮಾನ್ಯ ಸರ್ವೋಚ್ಛ ' ನ್ಯಾಯಾಲಯದ ದಿನಾಂಕ: 
10.04.2006ರ ಆದೇಶಾನುಸಾರ ಸರ್ಕಾರದ ಸುತ್ಲೋಲೆ 
ಸಂಖ್ಯೆ: 
25.05.2006ರನ್ವಯ ಇಲಾಖೆಯ ದಿನಗೂಲಿ ನೌಕರರು" 4 
ಷರತ್ಸುಗಳನ್ನು ಪೂರೈಸಿದ್ದ ಹಿಸ್ನೆಲೆಯಲ್ಲಿ ಆಯುಜೆರ 
ದಿನಾಂಕ; ಅಧಿಕೃತ 


ಸಿಆಸುಇ 25 ಸೇಸ್ಠಅ 2003, ದಿನಾಂಕ: 


10.08.2006/6.01.2007ರ 


ಜ್ಞಾಪನಗಳನ್ವಯ 189 ದ್ವಿತೀಯ ದರ್ಜೆ ಸಹಾಯಕರು, 142 


ಪರಳಷ್ಟುಗಾರರು ಮತ್ತು ೪ ಶೀಘ್ರಲಿಪಿಗಾರರು, ಒಟ್ಟು 353 
ದಿನಗೂಲಿ ಸೌಕರರನ್ನು ಸಕ್ರಮಗೊಳಿಸಲಾಗಿರುತ್ತದೆ ಎಂಬ |. 
ಮಾಹಿತಿಯನ್ನು ಆರ್ಥಿಕ ಇಲಾಖೆ ಒದಗಿಸಿದೆ. 


ಸಂಖ್ಯೆ: 6ರಲ್ಲಿರುವಂತೆ ಪಯೋಮಿತಿಯಲ್ಲಿ 
ಸಡಿಲಿಕೆ ಮತ್ತು ವೈಟೇಜ್‌ ನೀಡಿ ವಾಣಿಜ್ಯ ತೆರಿಗೆ 
ಇಲಾಖೆಯಲ್ಲಿ ದಿಸಗೂಲಿ ನೌಕರರ ನೇಮಕಾತಿ 


| ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕೆಂದು ಸರ್ಕಾರ 


ಆದೇಶ ಹೊರಡಿಸಲಾಗಿದೆಯೇ; 


ದಿನಾಂಕ.25.05.2006ರ ಸರ್ಕಾರದ ಸುತ್ತೋಲೆ ಸಂಖ್ಯೆ; 
ಸಿಆಸುಇ 25 ಸೇಸ್ಥಲ 2೦೦3ಯು : ಮಾನ್ಯ ಸರ್ವೋಚ್ಚ 
ನ್ಯಾಯಾಲಯವು ದಿಸಾಂಕ: 10.04.2006ರಂದು 
ನೀಡಿರುವ ತೀರ್ಪಿನ ಪ್ಯಾರ 44ರಲ್ಲಿ ಕಾಣಿಸಿರುವ 
ಸೂಚನೆಗಳನ್ನು ಒಳಗೊಂಡಿರುತ್ತದೆ. ಅದರನ್ವಯ ಮೌಾಸ್ಯ 
ಸರ್ಮೋಚ್ಛ ನ್ಯಾಯಾಲಯದ ತೀರ್ಪಿನ ಷರತ್ತುಗಳನ್ನು 
ಪೂರೈಸಿದ ಇಲಾಖೆಯ 5ದಿಸಗೂಲಿ ನೌಕರರನ್ನು| 
ಸಕ್ರಮಗೊಳಿಸಲಾಗಿರುತ್ತದೆ ಎಂಬ ಮಾಹಿತಿಯನ್ನು ಆರ್ಥಿಕ 


ಇಲಾಖೆ ಒದಗಿಸಿದೆ. 


ಈ) ಸುಪ್ರೀಂ ಕೋಟ್‌ ಆದೇಶ ಉಲ್ಲಂಘಿಸಿ 
ದಿನಗೂಲಿ ಸೌಕರರಿಗೆ ಹಿಂದಿನ ದಿನಾಂಕಕ್ಕೆ 
ಜೇಷ್ಟತೆಯನ್ನು ವನಿಗಧಿಪಡಿಸಿ ಸಕ್ರಮಾತಿ 
ಮಾಡಿರುವ ಲೋಪವನ್ನು ಸರಿಪಡಿಸಬೇಕೆಂದು 
ಪ್ರಕರಣ ಸಂಖ್ಯೆ: 131/2016ರಲ್ಲಿ ಕರ್ನಾಟಕ 
ರಾಜ್ಯ ಅನುಸೂಚಿತ ಜಾತಿಗಳ ಮತ್ತು 
ಅಸುಸೂಚೆತ ಬುಡಕಟ್ಟುಗಳ ಆಯೋಗದಿಂದ 
ತೀರ್ಪು ನೀಡಿರುವ ವಿಚಾರವು ಸರ್ಕಾರದ 
ಗೆಮನಕ್ಕೆ ಬಂದಿದೆಯೇ: ಬಂದಿದ್ದಲ್ಲಿ 
ಕೈಗೊಂಡಿರುವ ಕ್ರಮಗಳೇನು? 


ಸ ಮಾನ 


ತ್ರ.ಸಂ.(2)ರ ಉತ್ತರದಲ್ಲಿ ಉಲ್ಲೇಖಿಸಲಾದ ಅಧಿಕೃತ 
ಜ್ಞಾಚನಗಳನ್ವಯ. ಸಕ್ರಮಗೊಂಡ ನೌಕರರು ಸೇವಾ 
ಜೇಷ್ಠತೆಯನ್ನು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನು ಮಾನ್ಯ 
' ಅಡಳಿತ ನ್ಯಾಯ ಮಂಡಳಿಯು 
ದಿನಾಂಕ:10.01.2013ರೆ ಆದೇಶದಲ್ಲಿ ಮಾನ್ಯ 
ಮಾಡಿರುತ್ತದೆ. ಮುಂದುವರೆದು, ಮಾಸ್ಯ ನ್ಯಾಯ 
ಮಂಡಳಿಯ ಆದೇಶವನ್ನು ಪ್ರಶ್ನಿಸಿ ಸರ್ಕಾರವು ಸಲ್ಲಿಸಿದ್ದ 
ರಿಟ್‌ ಅರ್ಜಿಗೆ ಸಂಬಂಧಿಸಿದಂತೆ ಮಾನ್ಯ ಉಚ್ಛ 
ನ್ಯಾಯಾಲಯವು ದಿನಾಂಕ;೦3.೦7.2013ರ ತೀರ್ಪಿಸಲ್ಲಿ 
ನ್ಯಾಯ ಮಂಡಳಿಯ ಆದೇಶವನ್ನು ಎತ್ತಿ ಹಿಡಿದಿರುತ್ತದೆ. 
ತದನಂತರ ಮಾನ್ಯ ಸರ್ವೋಚ್ಛ ನ್ಯಾಯಾಲಯದಲ್ಲಿ 
ಸರ್ಕಾರವು ಸಲ್ಲಿಸಿದ್ದ ' ವಿಶೇಷ ಅನುಜ್ಞೆ" ಅರ್ಜಿಗೆ 
ಸಂಬಂದಿಸಿದಂತೆ ದಿನಾಂಕ 25.1.2013ರಂದು ಮಾನ್ಯ 
ಸರ್ವೋಚ್ಛ ನ್ಯಾಯಾಲಯವು. ಕೆಳಕಂಡಂತೆ ತೀರ್ಪನ್ನು 
ನೀಡಿರುತ್ತದೆ. ee 


ಕರ್ನಾಟಕ 


“Heard Mr. Patil, learned senior 
counsel in support of this special 
leave petition. We do not see any 
error in the order passed by the high 
Court. The special leave petition is 
dismissed”. 


ಸಂಖ್ಯೆ: ಸಿಆಸುಇ 48 ಸೇಸ್ಥಲ 202 


'ಹೂನ್ಸ ಸವೋ್ಸ ನ್ಯಾಯಾಲಯದ  ರಿನಾಂತ 
25.1.2013ರ, ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸುವ 
ಅಗತ್ಯವಿಲ್ಲವೆಂದು ಸರ್ಕಾರವು ತೀರ್ಮಾನಿಸಿರುತ್ತದೆ. 
ಸೇವಾ ಜೇಷ್ನತೆಗೆ ಸಂಬಂಧಿಸಿದಂತೆ ಅಂತಿಮ 
ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ವಾಣಿಜ್ಯ 
ತೆರಿಗೆಗಳ ಇಲಾಖೆಯಲ್ಲಿ ದಿನಾಂಕ: ೦1.07.1984ರ ನಂತರ 
ದಿನಗೂಲಿ ಆಧಾರದ ಮೇಲೆ ನೇಮಕಗೊಂಡು ನಂತರ 
ಶ್ರೀಮತಿ ಉಮಾದೇವಿ ಮತ್ತು ಇತರರ ಪ್ರಕರಣದಲ್ಲಿ 
ಮಾನ್ಯ ಸರ್ವೋಚ್ಛ ನ್ಯಾಯಾಲಯವು ನೀಡಿದ ತೀರ್ಪಿನ 
ಹಿನ್ನಲೆಯಲ್ಲಿ ಸಕ್ರಮಾತಿಗೊಳಿಸಿರುವ ಆದೇಶವನ್ನು 
ಹಿಂಪಡೆಯಲು ಮಾನ್ಯ ಅನುಸೂಚಿತ ಜಾತಿ ಮತ್ತು 
ಅನುಸೂಚಿತ ಬುಡಕಟ್ಟುಗಳ ಆಯೋಗ ನೀಡಿರುವ 
ದಿನಾಂಕ: ೦2.03.2018ರ ನಿರ್ದೇಶನಕ್ಕೆ ಸಂಬಂಧಿಸಿದಂತೆ 
“ವಾಣಿಜ್ಯ ತೆರಿಗೆಗಳ ಇಲಾಖೆಯಲ್ಲಿ ದಿನಾಂಕ: 10.08.2006 
ಮತ್ತು ೦6.01.2007ರ ಆದೇಶಗಳನ್ವಯ ದಿನಗೂಲಿ 
ನೌಕರರ ಸೇವೆಯನ್ನು ಸಕ್ರಮಗೊಳಿಸಿರುವ ಆದೇಶವನ್ನು 
ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯ ಮಂಡಳಿ ಮತ್ತು 
ಗೌರವಾನ್ವಿತ ಉಚ್ಛ ನ್ಯಾಯಾಲಯಗಳು ಪರಿಗಣಿಸಿದ್ದು ಈ 
ರೀತಿ ಸಕ್ರಮಗೊಂಡ 11 ನೌಕರರ ಜೇಷ್ಠತೆ ಪ್ರಕರಣವನ್ನು 
ಪರಿಗಣಿಸುವಾಗ, ಕ್ರಮಬದ್ಧೆಗೊಳಿಸುವಿಕೆಯ ಆದೇಶವನ್ನು 
ಪುನರ್‌ ಪರಿಶೀಲಿಸಲು ಅಥವಾ ರದ್ದುಗೊಳಿಸಲು ಮಾನ್ಯ 
ನ್ಯಾಯ ಮಂಡಳಿ ಅಥವಾ ಮಾನ್ಯ ಉಚ್ಛ “ನ್ಯಾಯಾಲಯ 
ರಾಜ್ಯ ಸರ್ಕಾರಕ್ಕೆ. ಸ್ವತಂತ್ರವನ್ನು ಕಾಯ್ದಿರಿಸಿಲ್ಲ”, ಎಂಬ 
ಮಾಹಿತಿಯನ್ನು ಆಯೋಗಕ್ಕೆ ನೀಡಲಾಗಿದೆ ಎಂಬ 
ಮಾಹಿತಿಯನ್ನು ಆರ್ಥಿಕ ಇಲಾಖೆ ಒದಗಿಸಿದೆ. 


pe 


(ಬಸವರಾಜ ಬೊಮ್ಮಾಯಿ) 
ಮುಖ್ಯ ಮಂತ್ರಿಗಳು ' 


38 ಸರ್ಕಾರ 


ಸಂಖ್ಯೆ: "ಸಿಜಸುಣ 25 ಸೇ ೇಷ್ಲಅ: 200 ಕನರಟಕ ಸರ್ಕಾರದ್‌ ಹಚೆ ವಾಲಂತು, 
fd f 
ವಿಧಾನಸೌಧ, 
ಬೆಂಗಳೂರು, ದಿನಾಂಕ: 25ನೇ ಮೇ 206. 


ಹುತ್ತೋಲ್‌ 


ವಿಷಯ: , 


ದನಾಂಕ 17.84 ರ ನಂತರ ಈೊಡಗಿಸಲಾದ ದಿನಗೂಲಿ ನೌಕರರನ್ನು ಸಕ್ರಮಗೊಳಿಸುವ 


ಕುರಿತ ಸವರ 'ಅಿಪೀಲು 3595-3612/9) ಮತ್ತು ` ಸಿವಿಲ್‌ ಅಪೀಲು ಸಂಖ್ಯೆ 


1861-2065/2001 ಮತ್ತಿತರ ಮಾಸ್ಯ ಸವ ನೀಚ್ಛ ನ್ಯಾಯಾಲಯದ ' 


ಸಔಿಧಾನ ವೀಠಪು ತನ್ನ ತೀರ್ಪ 


ದಿನಾಂತ A420 ರಂದು ನೀಡಿಬೆ. ಈ ತೀರ್ಪಿನಲ್ಲಿ, 


ಸಷಕೆಮಾತಿಗ್‌ ಸಂಬಂಧಿಸಿದಂತೆ 


employment Is ature “of our Con nstitution and since 


3 Of estir Camis ta NE 
‘ihe rule of UL CHT Constitution, &. Cou LV 


ainfy 


(bn 
requir CRIES 1 F 


pe among - gualiied ‘persons, the same ‘wouid 


noi UC ie 


4 Ime {0 gn 
ne would ani wt Ai 


tem porary em Iniovee 
[a 


ಃ ಹೊಂದಿರುವ 


ps ಸದೆ 
[ASV ಂದುಪವರಿಸದ 


- ಪೇಮಕಾತಿಗಳನ: 


ಸೇಲಪಘಳೊೋಂತಿೂನಂ 


ಕಾಯೆ ೯ನಿರ್ವಹಿಸುತ್ತಿದ ನ 


ಗ 


ವ.ಶಈುರಬತ 


ಮುಖ್‌" 


ಅಪುಗಳನ್ನು ನಿಯಮ ಸಾಮಹಾರ 


-ಮ್ಯಾಯಾಲಯವಃ 


CR 


ಮತು, ಪದ್ದ 


ಘಹನಪ ರಿಶೀಲಸೆಗೆ 


“ಪಂದಿದಾನಾ 


ಪಂಐ ದಾನಾತ್ಯ ಕಮಾಬ 


ಹಕ್ಷಮುಗೊಳಿಸಲಿ' ಅಥವಾ 


ನಾಳ pS 4 ಳಿ, RS 
ವಿವಾಬ ಲ 240 ದಿಬೆಗಳ' ಸುತತ 
ಧ್‌ 


ದಿನಗೊಲಿ/ಹಾಂದಣಿಲಕ ನೌಕರರನ್ನು: ಸೇವೆಯಿಂದ ತೆಗೆದು ಹಾಕದಂತೆ. 


8192190 


149 ರಂದು ನಿರ್ದೇಶಿಸಿತು ಐಂಬ ಅಂಶವನ್ನು ಸಂಬಂಧ 


ಬೆ ದಿನಾಂಕ 17.84 ರೆ “ಪಂತರ ನೇಮಕಗೊಂಡು ಪರ್ಕಾರದ 


ವಿವಿದ ಇಲಾಖೆಗಳು, 


ಮೇಮಕಗೋೊಂಡ 


ಡಿಪಗೂಲಿ ನೌಕರದನು, ಕರ್ನಾಟಕ ಉಚ - ನಷ್ಟಯಾಲಯದ 


ಘೊಡಗಿಸಲಾದ' ದಿಪಗೂಲಿ ನೌಕರರ 


5 ದಿನಾಂಕ 1784 ರ ನಂ 


ನೇಮಕಾಕ&ಿ ಪ್ರಾಧಿಕಾರಗಳು 


ಘಕರಣಗಳ ಕುರಿತು ಪತಿಯೊಂದು 


ಪಕ್ತು ಹಿಂದಿನ ಪಾರಾ, ೩ ರ 


ಪ್ರಾಂಯಾಲಂಯದ ಮೇಲ್ಲಂಡ ಸೂಚನೆಗ 


- 


ಹಿನ್ನೆಲೆಯಲ್ಲಿ ಪರಿಗಣಿಸಿ ದಿನಗೂಲೆ : ನೌಕರರನ್ನು ಮುಂದುವರಿಸಬೇಕೆ ಅಥವಾ ಬೇಡವೇ 


ಸರ್ಕಾರದ 


ರಿಗೆ. 


ಮುಲ್ಲ ಕಾರ್ಯದಿವ 


ಡದ ಅಫರೆ/ಸವ!ಉಪ!ಅಧೀನ ಕಾಂಯ 
ಪಾಠದ ಗೆಜೆಬ್‌. 


3ಎ. ರಕ್ನಾ ಕಡತ. 


ಕರ್ನಾಟಿಕ ಸರ್ಕಾರ 


ಸಂಖ್ವೆ: ಸಿಆಸುಇ 25 ಸೇಸ್ನಅ'2003 ಕರ್ನಾಟಿಕ್‌ ಸರ್ಕಾರದ ಸಚಿವಾಲಯ, 
ವಿಧಾನಸೌಧ, 


ಬೆಂಗಳೂರು. ದಿನಾಂಕ: 6ನೇ ಬುಲ್ಮೆ 2006, 


ಸುತ್ತೋಲೆ 


ಬಿಷಯ; ದಿನಾಂಕ 1.7.84 ರ.ನಂತರ ಸೇಪೆಯಲ್ಲಿ 
ತೊಡಗಿಸಲಾಬ ದಿನಗೂಲಿ ನೌಳರರ ಬಗ್ಗೆ. 


xKxK 


ದಿನಾಂಕ 1.7.84 ರ ಸಂತರ ತೊಡಗಿಸಲಾದ ದಿನಗೂಲಿ ನೌಕರರ ಸಕ ಮಾತಿಯ 


ಲ 


ಕುರಿತಂತೆ ಸುತ್ಲೋಲ್‌ ಸಂಬ್ಮೆ: ಬಿಆಪುಇ 25 ಸೇಸ್ನಅ 2003 ದಿನಾಂಕ 25.5.2006 ರಲ್ಲ 


ಸದ್ಮಕೆ ಯಾಕದೇ, ಕಮ ಕೃೈಗೊಳ್ಳಬಾರದೆಂದು ಹಾಗೂ ಸರ್ಕಾರದ. ಹುಂದಿನ 
: Ky) $ 


£9 


ಸೂಚನೆಯನು. ವಿರೀಕಸುಪಂತೆ ಎಲ್ಲಾ ನೇಯುಕಾತಿ ಪಾದಿಕಾರಗಳಿಗೆ ಈ ಹೂಲಕ 


ತಿಳಿಸಲಾಗಿದೆ. 
ಮ 
ಕ್‌ 
ಗಾರ್‌ ಕ್‌.ದಾಸ್‌್‌) 
ಸ್‌ಕರ್ಕರದ್‌ ಹಯುಖ್ಯು ಕಾಂರ್ರಬರ್ತಿ. 
ಗೆ. 


ಸರ್ಕಾರಬಿ ಅಪರ ಮುಖ್ಯ' ಕಾರ್ಯದರ್ಶಿಗಳು.” 

ಸರ್ಕಾರದ ಎಲ್ಲಾ. ಪ್ರಧಾನ ಕಾರ್ಯದರ್ಶಿಗಳು! ಕಾರ್ಯದರ್ಶಿಗಳು. 

ಇಲಾಖಾ ಮುಖ್ಯಸ್ಥ ರು. 

ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು. 

ಜಿಲ್ಲಾ ಪಂಚಾಂಯತ್‌ಗಳ ಮುಖ್ಯ ಕಾರ್ಯನಿರ್ವಹಣಾಧಿ ಕಾರಿಗಳು. 

ಸರ್ಕಾರದ ಅಪರ/ಸಹ/1ಉಪ/ಅಡೀನ ಕಾಂರ್ತ್ಷದರ್ಶಿಗಳು. | 
ವಾರದ ಗೆಜೆಟ್‌. », 
ಶಾಖಾ ರಕ ಕಡೆನ. | 


೧೫೪ 4 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೩, ೨೦೦೬ ಭಾಗ - ೧ 


ಪ್ರಕರಣದ ವಿಚಾರಣೆ ನಡೆಸಿದ ವಿಚಾರಣಾಧಿಕಾರಿಗಳು ಮೇಲೆ ಕ್ರ.ಸ.೧)ರಂತೆ ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು 
ಆರೋಪಿತರುಗಳ ಮೇಲೆ ಹೊರಿಸಲಾದ ಆರೋಪಗಳು ಸಾಬೀತಾಗಿರುವುದಿಲ್ಲವೆಂದು ಅಭಿಪ್ರಾಯಪಟ್ಟಿರುತ್ತಾರೆ. ವಿಚಾರಣಾಧಿಕಾರಿಗಳ ವರದಿ 
ವಿಚಾರಣಾ ಕಡತ/ದಾಖಲೆಗಳನ್ನು ಸರ್ಕಾರವು ಕೂಲಂಕಷವಾಗಿ, ಪರಿಸೀಲಿಸಿ ಶ್ರೀ ಕೆ.ಎಸ್‌. ರಾಮಾಂಜನಪ್ಪ, ತಹಶೀಲ್ದಾರ್‌ ಹಾಗೂ ಶ್ರೀಮತಿ ಕೆ.ಎಸ್‌. 
ಪ್ರೇಮಲತಾ ಶೆಟ್ಟಿ, ದ್ವಿ.ದ.ಸಹಾಯಕರು ಇವರುಗಳ ಮೇಲೆ ಹೊರಿಸಲಾದ ಆರೋಪಗಳು ಸಾಬೀತಾಗಿಲ್ಲದಿರುವ ವಿಚಾರಣಾಧಿಕಾರಿಗಳ ವರದಿಯನ್ನು 
ಒಪ್ಪಿ ಸದರಿಯವರುಗಳನ್ನು ಆರೋಪ ಮುಕ್ತರನ್ನಾಗಿಸಲು ತೀಮಾಹಿನಿಸಿ ಈ ಕೆಳಕಂಡಂತೆ ಆದೇಶಿಸಿಬೆ. 

: ಸರ್ಕಾರಿ ಆದೇಶ ಸಂಖ್ಯೆ: ಕಂ.ಇ. 51 ಎಡಿ 2001, ಬೆಂಗಳೂರು, ದಿನಾಂಕ: 18ನೇ ಸೆಪ್ಟೆಂಬರ್‌ 2006 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿಸಶ್ರೀ ಕೆ.ಎಸ್‌. ರಾಮಾಂಜನಪ್ಪ, ಹಿಂದಿನ ತಹಶೀಲ್ದಾರ್‌, ಬೆಂಗಳೂರು ಉತ್ತರ 

ತಾಲ್ಲೂಕು ಹಾಲಿ ತಹಶೀಲ್ದಾರ್‌ ಪ್ರಾದೇಶಿಕ" ಆಯುಕ್ತರ ಕಛೇರಿ (ಕಂದಾಯ) ಬೆಂಗಳೂರು ಮತ್ತು ಶ್ರೀಮತಿ ಕೆ.ಎಸ್‌. ಪ್ರೇಮಲತಾಖೆಟ್ಟಿ, 
ದ್ವಿ.ದ.ಸಹಾಯಕಿ ಬೆಂಗಳೂರು ಉತ್ತರ, ತಾಲ್ಲೂಕು ಇವರುಗಳ ವಿರುದ್ಧ ಸರ್ಕಾರದ ಆದೇಶ ಸಂಖ್ಯೆ ಕಂ.ಇ. 57 ಎಡಿಇ "2001, ದಿನಾಂಕ: 
22. 2.2005ರ ಆದೇಶದಲ್ಲಿ ಹೊರಡಿಸಲಾದ ಆರೋಪಗಳಿಂದ ಮುಕ್ತಗೊಳಿ ಆದೇಶಿಸಿದೆ. 
ಈ ಪ್ರಕರಣದ ಮಟ್ಟಿಗೆ ಸಂಬಂಧಿಸಿದಂತೆ ಮೇಲ್ಕಂಡ ಅಧಿಕಾರಿ/ೌಕರರುಗಳ ವಿರುದ್ಧ ಈ ಇಲಾಖಾ ವಿಚಾರಣೆಯು ನಡೆಯದಿದ್ದಲ್ಲಿ ಅವರು 
ಯಾವ ಸೌಲಭ್ಯಗಳನ್ನು ಪಡೆಯಲು ಅರ್ಹರಾಗಿರುತ್ತಿದ್ದರೋ ಅಂತಹ ಸೇವಾ ಸೌಲಭ್ಯಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 
೯ಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜರ್‌. ಶ್ರೀಮತಿ ಚಂದ್ರಶೇಖರ್‌ 
ಪಿ.ಲೆರ್‌. 1528 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಸುತ್ಲೋಲೆ 
ಸಂಖ್ಯೆ: ಸಿಆಸುಇ 25 ಸೇಸ್ಮಅ 2003 (ಭಾ), ಬೆಂಗಳೂರು, ದಿನಾಂಕ; 13ನೇ ನವೆಂಬರ್‌ 2006 

ವಿಷಯ: ದಿನಾಂಕ: 17.84ರ ನಂತರ ಸೇವೆಯಲ್ಲಿ ತೊಡಗಿಸಲಾದ ದಿನಗೂಲಿ ನೌಕರರ ಬಗ್ಗೆ, 

ಉಲ್ಲೇಖ: ಸುತ್ತೋಲೆ ಸಂಖ್ಯೆ: ಸಿಆಸುಇ 25 ಸೇಸ್ಥಅ 2003 ದಿನಾಂಕ: 25.5.2006 ಮತ್ತು 6.7.2006. 

ದಿನಾಂಕ: 1.7.84ರ ನಂತರ ತೊಚಗಿಸಲಾದ ದಿನಗೂಲಿ ನೌಕರರನ್ನು ಸಕ್ರಮಗೊಳಿಸುವ ಕುರಿತ ಸಿವಿಲ್‌ ಅಪೀಲು ಸಂಖ್ಯೆ; 3595-3612199 
ಮತ್ತು ಸಿವಿಲ್‌ ಅಪೀಲು ಸಂಖ್ಯೆ: 1861-2063/2001 ಮತ್ತಿತರ ಮತ್ತು ಸಿವಿಲ್‌ ಅಪೀಲುಗಳಲ್ಲಿ ಮಾನ್ಯ ಸರ್ವೋಚ್ಛ ನ್ಯಾಯಾಲಯದ ಸಂವಿಧಾನ 
ಪೀಠವು ದಿನಾಂಕ: 10.4.2006 ರಂದು ನೀಡಿದ ತೀರ್ಪಿನ ಹಿನ್ನೆಲೆಯಲ್ಲಿ ದಿನಾಂಕ: 25.5.2006ರ ಉಲ್ಲೇಖಿತ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. 
ಸದರಿ ಸುತ್ತೋಲೆಯ ಪ್ಯಾರಾ 2ರಲ್ಲಿ ಕೆಲವು ಷರತ್ತುಗಳನ್ನು ಪೂರೈಸಿದ ದಿನಗೂಲಿ ನೌಕರರ ಸೇವೆಯನ್ನು ಸಕ್ರಮಗೊಳಿಸಬಹುದೆಂದು ಹೇಳಲಾಗಿದೆ. ಈ 
ಸುತ್ತೋಲೆಯನ್ನು ಸರಿಯಾಗಿ ಅರ್ಥೈಸದೆ ಕೆಲವು ಇಲಾಖೆಗಳು ದಿನಗೂಲಿ ನೌಕರನ್ನು ಸಕ್ರಮಗೊಳಿಸುತ್ತಿರುವ ವಿಚಾರ ಸರ್ಕಾರದ ಗಮನಕ್ಕೆ ಬಂದಿದೆ. 

2. ದಿನಾಂಕ: 10.4.2006ರ ಸುಪ್ರೀಂ ಕೋರ್ಟ್‌ನ ತೀರ್ಪಿನ ಜನರ ಈ ಕೆಳಕಂಡ ನಾಲ್ಕು ಷರತ್ತುಗಳನ್ನು ಪೂರೈಸಿದ ದಿನಗೂಲಿ 
ನೌಕರರನ್ನು ಸಕ್ರಮಗೊಳಿಸಲು ಪರಿಗಣಿಸಬಹುದು 

(1) ಅಂತಹ ನೌಕರರನ್ನು ಮೂಲತಃ ಮಂಜೂರಾದ ಖಾಲಿ ಹುದ್ದೆಯಲ್ಲಿ ನೇಮಕ ಮಾಡಿರಬೇಕು. 

(2) ಹೀಗೆ ಅವರನ್ನು ನೇಮಕ ಮಾಡುವಾಗ ಅವರು ಸಂಬಂಧಿತ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆಯನ್ನು ಹೊಂದಿರಬೇಕು, 

(3) ಹೀಗೆ ನೇಮಕಗೊಂಚಂತಹ ನೌಕರರು: 10 ವರ್ಷಗಳಿಗೂ ಹೆಚ್ಚಿನ ಅವಧಿಗೆ ಸತತವಾಗಿ ಅದೇ ಹುಬ್ದೆಯಲ್ಲಿ ಕಾರ್ಯ 
ನಿರ್ವಹಿಸಿರಬೇಕು. 

(4) ನ್ಯಾಯಾಲಯಗಳ ಅಥವಾ ನ್ಮಾಯಮಂಡಳಿಗಳ ಆದೇಶಕೆಸ್ಳಳವಟ್ಟು 10 ವರ್ಷಗಳಿಗೂ ಹೆಚ್ಚಿನ. ಅವಧಿಗೆ ಅವರನ್ನು 
ಮುಂದುವರಿಸಿರಬಾರದು. 

3. ಮೇಲ್ಕಂಡ ಷರತ್ತುಗಳಲ್ಲಿ ನಾಲ್ಕನೆಯ ಷರತ್ತೆಂದರೆ - ನೌಕರರು 10 ವರ್ಷಗಳು ಅಥವಾ ಅದಕ್ಕೂ ಹೆಚ್ಚಿನ' ಅವಧಿಗೆ 
ಮುಂದುವರಿದಿರುವುದು ನ್ಯಾಯಾಲಯಗಳು ಅಥವಾ ನ್ಯಾಯಾಧೀಕರಣಗಳ ಆದೇಶದಿಂದ ಆಗಿರಬಾರದು ಎಂಬುದು (es employees have 
continued to work for ten years or more but without the intervention of orders of courts of tribunals.”) #4 
ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ:25.5.2006ರ ಉಲ್ಲೇಖಿತ ಸುತ್ತೋಲೆಯ ಪ್ಯಾರಾ 4ರಲ್ಲಿ ನೀಡಲಾದ ವಿವರಗಳೆಡೆಗೆ ಎಲ್ಲಾ ಇಲಾಖೆಗಳ 
ಗಮನವನ್ನು ಸೆಳೆಯಲಾಗಿದೆ. ಪ್ಯಾರಾ 4 ರಿಂದ, ಸ್ಪಷ್ಟವಾಗುವುದೇನೆಂದರೆ, ಈ ದಿನಗೂಲಿ ನೌಕರರುಗಳನ್ನು ಮುಂದುವರಿಸಿರಲು ದಿನಾಂಕ: 
11.4.90ಮತ್ತು 23.4.93 ರಿಂದ ಉಚ್ಛ ನ್ಯಾಯಾಲಯವು ನೀಡಿದ ಆದೇಶಗಳು ಕಾರಣವಾಗಿವೆ. ಈ ಆದೇಪಗಳಿಂದಾಗಿ ದಿನಾಂಕ: 1.7.84ರ ನಂತರ 
ನೇಮಕಗೊಂಡ ದಿನಗೂಲಿ ನೌಕರರನ್ನು ಸೇವೆಯಲ್ಲಿ ಮುಂದುವರಿಸಲಾಗಿದೆ. ಆದುದರಿಂದ, ರಾಜ್ಯದಲ್ಲಿರುವ ಬಹುಪಾಲು ದಿನಗೂಲಿ ನೌಕರರ 
ನ್ಯಾಯಾಲಯದ ಈ ಆದೇಶಗಳಿಂದ ಮುಂದುವರಿದಿರುವುದರಿಂದ ಅವರು ಸುಪ್ರೀಂ ಕೋರ್ಟ್‌ ನಿಗದಿಪಡಿಸಿದ ನಾಲ್ಕನೆಯ ಷರತ್ತನ್ನು 
ಘೊರೈಸಿದಂತಾಗುವುದಿಲ್ಲ. ಹೀಗಾಗಿ ಅವರು ಸಕ್ರಮಾತಿಗೆ ಅರ್ಹರಾಗುವುದಿಲ್ಲ. ’ 

4. ಮೇಲ್ಕಂಡ ಅಂಶದ ಹಿನ್ನೆಲೆಯಲ್ಲಿ ದಿನಾಂಕ: 10.4.2006ರ ನಂತರ ಯಾವುದಾದರೂ ಇಲಾಖೆಯು ದಿನಗೂಲಿ ನೌಕರರನ್ನು 
ಸಕ್ರಮಗೊಳಿಸಿದ್ದಲ್ಲಿ ಅಂತಹ ಪ್ರಕರಣಗಳನ್ನು ಮೇಲ್ಕಂಡ ಸ್ಪಷ್ಟಿಕರಣದ ಹಿನ್ನೆಲೆಯಲ್ಲಿ ಪುನರ್‌ ಪರಿಶೀಲಿಸಿ ಅಂತಹ ಸಕ್ರಮಾತಿ ಆದೇಶಗಳು ಸುಪ್ರೀಂ 
ಕೋರ್ಟ್‌ ತೀರ್ಪಿನ ಆನುಗುಣವಾಗಿಲ್ಲದಿದ್ದಲ್ಲಿ ಅವುಗಳನ್ನು ಹಿಂಪಡೆಯಲು ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಲಾಗಿದೆ. ' 

| ಸೈಯದ್‌ ಜಮೀರ್‌ ಪಾಷಾ 
ಪಿ.ಆರ್‌. 1610 ಸರ್ಕಾರದ ಕಾರ್ಯದರ್ಶಿ, 
ಮತ್ತು ಆಡಳಿತ ಸುಧಾರಣೆ ಇಲಾಖೆ. 


pS 


